ಕರ್ನಾಟಕ ವಿಧಾನ ಪರಿಷತ್ತು 


| ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1243 | 
ಸದಸ್ಯರ ಹೆಸರು Tಶೀಎಸ್‌ರವಿ | 
ot __|(ಸೈಳೀಯ.ಸಂಸ್ಕೆಗಳ ಕ್ನೇತು § ಪುಟದ 
ಉತ್ತರಿಸಬೇಕಾದ ದಿನಾಂಕ 22.09.2021 | 

| ಉತ್ತರಿಸುವ ಸಚಿವರು ಕಂದಾಯ ಸಚಿವರು 

p ಪಶ್ನೆ | ಉತ್ತರ 


| ಅ) ರಾಜ್ಯದಲ್ಲಿ ' ನೂತನವಾಗಿ ಘೋಷಣೆ 
ಯಾಗಿರುವ ತಾಲ್ಲೂಕುಗಳ ಸಂಖ್ಯೆ 
ಎಷ್ಟು (ವಿವರ ನೀಡುವುದು) 


ರಾಜ್ಯದಲ್ಲಿ 2017-18ನೇ ಸಾಲಿನಿಂದ ಇದುವರೆಗೆ ಒಟ್ಟು 64 
| ಹೊಸ ತಾಲ್ಲೂಕುಗಳನ್ನು ಘೋಷಿಸಲಾಗಿದೆ. ಈ ಪೈಕಿ 57 
ತಾಲ್ಲೂಕುಗಳು ಅಧಿಕೃತವಾಗಿ ಅಸಿತೃಕ್ಕೆ ಬಂದಿದ್ದು, 
ಇನ್ನುಳಿದ 7 ತಾಲ್ಲೂಕುಗಳಿಗೆ ಗ್ರಾಮಗಳನ್ನು ಸೇರ್ಪಡೆ 
ಮಾಡಿ ಅಧಿಸೂಚಿಸುವ ಪ್ರಕ್ರಿಯೆ ಚಾಲನೆಯಲ್ಲಿದೆ. ಹೊಸ, 
ತಾಲ್ಲೂಕುಗಳ ವಿವರಗಳನ್ನು ಅನುಬಂಧದಲ್ಲಿ, ಲಗತ್ತಿಸಿದೆ. ' 


ಆ) | ಸದರಿ ತಾಲ್ಲೂಕುಗಳಿಗೆ ಅಧಿಕಾರಿ/ 
ಸಿಬ್ಬಂದಿಗಳನ್ನು ನೇಮಕ ಮಾಡಲಾಗಿ 
ದೆಯೇ; 


ರಾಜ್ಯದಲ್ಲಿ ಹೊಸದಾಗಿ ರಚನೆಯಾಗಿರುವ 57, 
ತಾಲ್ಲೂಸುಗಳ ಪೈಕಿ 54 ತಾಲ್ಲೂಕುಗಳಿಗೆ ಕಂದಾಯ ಇಲಾಖೆ | 
ವತಿಯಿಂದ ತಾಲ್ಲೂಕು ಕಚೇರಿಯನ್ನು ಪ್ರಾರಂಭಿಸಲು | 
ಅಗತ್ಯವಿರುವ ಹುಡ್ಮೆಗಳನ್ನು ಸೃಜಿಸಲಾಗಿದೆ. 50 ಕ್ಕಿಂತ 
ಹೆಚ್ಚಿಗೆ ಗ್ರಾಮಗಳಿರುವ ತಾಲ್ಲೂಕುಗಳಲ್ಲಿ ತಹಸೀಲ್ನಾರ್‌ | 
ಹುದ್ದೆ ಸೇರಿದಂತೆ 1 ಹುದ್ದೆಗಳನ್ನು ಹಾಗೂ 50! 
ಗ್ರಾಮಗಳಿಗಿಂತ ಕಡಿಮೆ ಗ್ರಾಮಗಳಿರುವ ತಾಲ್ಲೂಕುಗಳಿಗೆ 12; 
ಹುದ್ದೆಗಳನ್ನು ಸುಜಿಸಲಾಗಿದೆ. ಇತ್ತೀಚೆಗೆ ಅಸಿತ್ವಕೆ | 
ಬಂದಿರುವ ಮುಲ್ಕಿ, ಸಾಲಿಗ್ರಾಮ ಹಾಗೂ ಕಳಸ 
ತಾಲ್ಲೂಕುಗಳಲ್ಲಿ ತಾಲ್ಲೂಕು ಕಚೇರಿಯನ್ನು ಪ್ರಾರಂಭಿಸಲು ! 
ಅನುವಾಗುವಂತೆ ಹುದ್ದೆಗಳನ್ನು ಸೃಜಿಸಲು ಆರ್ಥಿಕ 
ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. 


ಇ) | ಇಲ್ಲದಿದ್ದಲ್ಲಿ, ನೇಮಕಾತಿಗೆ ಯಾವ ಕ್ರಮ 
ಕೈಗೊಳ್ಳಲಾಗಿದೆ ? 


ರಾಜ್ಯದಲ್ಲಿ ರಚನೆಯಾಗಿರುವ ಹೊಸ ತಾಲ್ಲೂಕುಗಳಲ್ಲಿ 
ಮೊದಲಿಗೆ ಕಂದಾಯ ಇಲಾಖೆಯಿಂದ ತಾಲ್ಲೂಕು | 
ಕಚೇರಿಗಳನ್ನು ಪ್ರಾರಂಭಿಸಲಾಗಿದೆ. ಇನ್ನುಳಿದ ಪ್ರಮುಖ | 
ಇಲಾಖೆಗಳ ತಾಲೂಕು ಮಟ್ಕದ ಕಚೇರಿಗಳನ್ನು 
ಪ್ರಾರಂಭಿಸಲು ಸಂಬಂಧಪಟ್ಟ ಸಚಿವಾಲಯದ ಇಲಾಖೆಗಳ 
ಮುಖ್ಯಸ್ಮರೊಂದಿಗೆ ಈ ಹಿಂದೆ ಸಭೆ ನಡೆಸಿ ತಾಲ್ಲೂಕು 
ಮಟ್ಟದ ಕಚೇರಿ ಪ್ರಾರಂಭಿಸಲು ಹಾಗೂ ಹುದ್ದೆಗಳನ್ನು 
ಸೃಜಿಸಲು ಕ್ರಮ ಕೈಗೊಳ್ಳುವಂತೆ ನಿರ್ದೇಶಸ ನೀಡಲಾಗಿದೆ. 
ಜೊತೆಗೆ, ಇತ್ತೀಚೆಗೆ ದಿನಾಂಕ:15-09-2021 ರಂದು 
ಸಚಿವಾಲಯದ ಎಲ್ಲಾ ಇಲಾಖೆಗಳ ಸರ್ಕಾರದ ಅಪರ 
ಮುಖ್ಯ/ ಪ್ರಧಾನ/ ಕಾರ್ಯದರ್ಶಿಗಳಿಗೆ ಕಂದಾಯ 
ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯವರಿಂದ ಅರೆ 
ಸರ್ಕಾರಿ ಪತ್ರ ಬರೆದು, ಹೊಸ ತಾಲ್ಲೂಕುಗಳಲ್ಲಿ ತಾಲ್ಲೂಕು | 
ಮಟ್ಟದ ಕಚೇರಿಗಳನ್ನು ಆರ್ಥಿಕ ಇಲಾಖೆಯ ಸಹಮತಿ | 
ಪಡದು ಪ್ರಾರಂಭಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ 
ತಿಳಿಸಲಾಗಿದೆ. ಅದೇ ರೀತಿ ಸಂಬಂಧಪಟ್ಟ | 
| ಜಿಲ್ಲಾಧಿಕಾರಿಗಳಿಗೆ ಸಹ ಈ ಬಗ್ಗೆ ಸೂಕ್ತ ನಿರ್ದೇಶನ: 
[ನೀಡಲಾಗಿರುತ್ತದೆ i 


ನೂತನವಾಗಿ ರಚನೆಯಾದ ತಾಲ್ಲೂಕು ರಾಜ್ಯದಲ್ಲಿ ಹೊಸದಾಗಿ ರಚನೆಯಾದ ತಾಲ್ಲೂಕುಗಳಲ್ಲಿ | . 
ಗಳಿಗೆ ಕಾರ್ಯ ನಿರ್ವಹಿಸಲು ಸ್ವಂತ ಸ್ವಂತ ಕಟ್ಟಿಡಗಳಿಲ್ಲದಿರುವ ಕಡೆ ಸರ್ಕಾರಿ ಜಮೀನು 
ಕಟ್ಟಡಗಳಿವೆಯೇ; ಇಲ್ಲದಿದಲ್ಲಿ, | ಗುರುತಿಸಿ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನು 
ನೂತನ ಕೆಟ್ಟಿಡಕ್ಕಾಗಿ ಸರ್ಕಾರ | ಒಳಗೊಂಡಂತೆ ಮಿನಿ ವಿಧಾನ ಸೌಧ ನಿರ್ಮಿಸಲು 
ಕೈಗೊಂಡ ಕ್ರಮಗಳೇನು? ಪ್ರಸ್ತಾವನೆ ಸಲ್ಲಿಸುವಂತೆ ಸಂಬಂಧಪಟ್ಟ ಜಿಲ್ಲೆಗಳ | 
ಜಿಲ್ಲಾಧಿಕಾರಿಗಳಿಗೆ ನಿರ್ದೇಶನ ನೀಡಲಾಗಿದೆ. 
ನಕ೦ಇ86 2021 ಜ್‌ 


pA 
ಗ 


ಕಂದಾಯ ಸಚಿವರು 


bh ಬಂಭಿ 


8ಬ. 


2017-18ನೇ ಸಾಲಿನಿಂದ ಅದುವರೆಗೆ ಅಸ್ತಿತ್ತಕ್ಕೆ ಬಂದಿರುವ ತಾಲ್ಲೂಕುಗಳ ವಿವರ 


ವಿಭಾಗ | ಜಿಕ್ಪೆ ಹೊಸ ತಾಲ್ಲೂಕಿನ ಹೆಸರು 
[ಬೆಂಗಳೊರು 1. 1ಜೆಂಗಳೊರು'ನಗರೆ] ಯಲಹಂಕ 
2. | ಕೋಲಾರ 2 ಕೆ.ಜಿ.ಎಫ್‌. 
3 1ದಾವಣಗೆಕೆ 3. ನ್ಯಾಮತಿ 
ಮೈಸೊರು 4 ದಕ್ಷಿಣ ಕನ್ನೆಡ 4 ಮೊಡುಬಿದಕ 
5 ಕಡಬ 
[3 ಉಳ್ಳಾಲ* 
7 ಮುಲ್ಮಿ* 
5. ಮೈಸೂರು [3 ಸರಗೂರು 
ಕ್ಲ ಸಾಫಿಗ್ರಾಮ* 
6. ಚಿಕ್ಕಮಗಳೂರು 10. ಅಜ್ಜಂಪುರ 
Il. ಕೆಚಸಾ 
7.7 ಜಾಮರಾಜನಗರ 112.7 ಹನೊರು 
8. | ಉಡುಪಿ 7. | ಬ್ರಹ್ಮಾವರ 
14 ಕಾಪು 
15. ಬೈಂದೂರು 
1] ಹೆಬ್ರಿ 
ನಡಗ 77] ಪಾನ್ಗಂಪ್‌ಟ್‌ 
18. | ಹಶಾಲನಗರಃ* 
ಚಿಳಗಾವಿ 10.;ಜೆಳೆಗಾವ 7. ನಪ್ಪಾಣಿ 
20. | ಮೂಡಲಗಿ 
2 | ಕಾಗವಾಡ 
[ಬಾಗಲಕೋಟೆ 32. | ಗುಳೇದಗುಡ್ಡ 
23.1] ರಬಕವಿ - ಬನಹೆಟ್ಟಿ] 
24. | ಇಳಕಲ್‌ 
7 ಗಧಾರವಾಡ 25. ಅಣ್ಣಿಗೇರಿ 
28. ಅಳ್ನಾವರ 
77] ಹುಬ್ಳಿ ನಗರ 
15.ಗದಗೆ 28 ಗಜೇಂದ್ರಗಡ 
25: ಅಕ್ಷೀತ್ಸರ 
14.|ಹಾವೇರಿ 30. ರಟ್ಟಿಹಳ್ಳಿ 
15] ಉತ್ತರ`ಕನ್ನೆಡ 3 | ದಾಂಡೇಲಿ 
16. ವಿಜಯಪುರ 37.1 ಬಬರೇಶರೆ 
33. | ನಿಡಗುಂದಿ 
34. | ತಕೋಟ 
35.1] ದೇವರಹಿಪ್ಪರಗಿ 
3ರ ತಾಳಿಕೋಟಿ 
37. | ಚಡಚಣ 


243 


738. 1 ಕಾಲ್ಲಾರ ! 
357 ಅಲಷೇಲ* | 
ಕಲಬುರಗಿ 17. ಬೀದರ್‌ 4. | ಚಿಟಗುಪ್ಪ | 
NS | ಹುಲಸೂರು 
427] ಕಮೆಪಾನಗರ್‌ 
18.|ಬಳ್ಳಾರಿ 33] ಕುರುಗೋಡು | 
3೫ ಕೊಟ್ಟೂರು \ 
45.| ಕಂಪ್ಲಿ ) 
19.| ಕಲಬುರಗಿ 46. | ಕಾಳಗಿ | 
| 47.7 ಕಮಲಾಷೂರ | 
48, | `ಯೆಡ್ರಾಮಿ i 
49. | ಶಹಾಬಾದ್‌ ] 
20 ಯಾದಗಿರಿ 50. | ಹುಣಸಗಿ 
57 ಷಡಗೇರೆ 
52. | ಗುರುಮಿಟ್ಕಲ್‌ 
21. ಕೊಪ್ಪಳ 33. 1 ಕುಕನೂರು 
54. | ಕನಕಗಿರಿ 
55, 7 ಕಾರಟಗಿ 
77/ರಾಯಜಾರು 56. | ಮಸ್ತಿ 
57. | ಸಿರವಾರ 


* 2019-20ನೇ ಸಾಲಿನಿಂದ ಅಸ್ತಿತ್ವಕ್ಕೆ ಬಂದಿರುವ ತಾಲ್ಲೂಕುಗಳು 
ಆಡಳಿತಾತ್ಮಕ ಅನುಮೋದನೆಯಾಗಿದ್ದು, ಅಧಿಸೂಚಿಸುವ ಪ್ರಕ್ರಿಯೆ ಚಾಲನೆಯಲ್ಲಿರುವ ತಾಲ್ಲೂಕುಗಳು 


ವಿಭಾಗ ಜಿಲ್ಲೆ ಹೊಸ ತಾಲ್ಲೂಕನ ಹೆಸರು] 
| ಬೆಂಗಳೊರು 1 7ಠಾಮನಗರ 1 7ಹಾಶೋಪಳ್ಳಿ 
2. | ಚಿಕ್ಕಬಳ್ಳಾಪುರ 2 ಚೇಳೂರು 
3. ಮಂಚೇನಹಳ್ಳಿ 
ಮೈಸೂರು 3.1 ಹಾಸನ 4. ನಾಂತಿಗ್ರಾಮ | 
ಬೆಳಗಾವ 3. ಬೆಳೆಗಾವಿ 5. ಯರಗಟ್ಟಿ | 
5 ಬಾಗಲಕೋಟಿ 6. ತೇರದಾಳ | 
ಕಲಬುರಗಿ 6. 1ರಾಯಚೊರು 7. ಅರಕೇರಾ 


